ಇತಿಹಾಸದರ್ಶನ 


ಸಂಪುಟ ೫/೧೯೯೦ 


೧೯೮೯ರಲ್ಲಿ ಗದಗಿನಲ್ಲಿ ಸಮಾವೇಶಗೊಂಡ ಅಕಾದೆಮೀಯ 
ತೃತೀಯ ವಾರ್ಷಿಕ ಸಮ್ಮೇಳನದಲ್ಲಿ ಸಾದರಪಡಿಸಿದ ಪ್ರಬಂಧಗಳ ಸಂಪುಟ 


ಸಂಪಾದಕರು 
ಡಾ। ಸೂರ್ಯನಾಥ ಕಾಮತ್‌ 
ಲಕ್ಷ ಬ್ರಶ್‌ ತೆಲಗಾವಿ 


TAKA (ಗೀಣ೧೨೧ ೧೦೧೧೮೧೪೫ 
ates Rare seve | 


ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ) ಬೆಂಗಳೂರು 


ITIHASA DARSHANA 
Proceedings of the Third Annual 
Conference of the Karnataka Itihasa 
Academy (Regd.) held at Gadag 

on 10th & 11th June 1989 


Volume 5, 1990 


Edited by Dr. Suryanath Kamath 
& Laxman Telagavi 


Published by Karnataka Itihasa Academy (Regd.) 
“Ranganatha Nilaya’, No. 13 (೦164 No, 4) 

15th Cross, New Temple Road 

Malleshwaram, Bangalore 560 003 


© ಆಯಾ ಲೇಖಕರದು 
ರೂ. ೭೫-೦೦ 


ಲಕ್ಷ್ಮಿ ಮಂದ್ರಣಾಲಯ 
ಸಂಖ್ಯೆ ೧೬೬, ೪ನೇ ಮುಖ್ಯರಸ್ತೆ, ೭ನೇ ತಿರುವು 


ಚಾಮರಾಜಪೇಟೆ, ಬೆಂಗಳೂರು ೫೬೦ ೦೧೮ 
ದೂರವಾಣಿ : ೬೨೭೬೪೫ 


ಭಿ 


8% 


ಸಂಪಾದಕೀಯ 


ಕರ್ನಾಟಕ ಇತಿಹಾಸ ಅಕಾದೆವಿಂಯು ಆರುವರ್ಷಗಳ ಹಿಂದೆ ಸ್ಥಾಪನೆಯಾದ 
ಸಂಸ್ಥೆಯಾದರೂ ಸಾರ್ಥಕ ಸೇವೆಯನ್ನು ಸಲ್ಲಿಸುತ್ತಿದೆಯೆಂಬ ಬಗ್ಗೆ ವಿವಾದವಿರ 
ಲಾರದಂ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಅಕಾದೆವಿಂಗೆ ಸದಸ್ಯರಿದ್ದಾರೆ. ಅದಂ 
ತನ್ನ ಐದನೆಯ ವಾರ್ಷಿಕ ಸಮ್ಮೇಳನವನ್ನು ನಡೆಸುತ್ತಿದೆ. ಇತಿಹಾಸ, ಸಂಸ್ಕೃತಿಗಳ 
ಹಿರಿಯ ಕಿರಿಯ ನೂರಕ್ಕೂ ಮೇಲ್ಪಟ್ಟು ವಿದಾಂಸರು ಈ ಸಮ್ಮೇಳನಗಳಲ್ಲಿ 
ಪ್ರಬಂಧಗಳನ್ನು ಮಂಡಿಸಿ ಈ ನಾಡಿನ ಇತಿಹಾಸಕ್ಕೆ ಸಂಬಂಧಿಸಿ ತಮ್ಮ ಆಸ್ಸೆಯನ್ನು 
ಪ್ರದರ್ಶಿಸಿದ್ದಾರೆ. ನಾಡ ಬಗೆಗಿನ ಜ್ಞಾನರಾಶಿಗೆ ತಮ್ಮದೇ ಕೊಡುಗೆ ನೀಡಿದ್ದಾರೆ. 
ಅಕಾದೆಮಿಯ ಸದಸ್ಯಬಲ ೪೦೦ನ್ನೂ ದಾಟಿದೆ. ಜೊತೆಗೆ ಅಕಾದೆಮಿ ನಾಲ್ಕು 
ವರ್ಷಗಳಿಂದ ನಡೆಸಿಕೊಂಡು ಬಂದ ಕರ್ನಾಟಕ ಇತಿಹಾಸ ಪ್ರಶಸ್ತಿ ಪರೀಕ್ಷೆ ವ್ಯಾಪಕ 
ಜನಪ್ರಿಯತೆಯನ್ನು ಪಡೆಯುವುದರ ಜೊತೆ ಹೊಸದಾಗಿ ಆರಂಭಿಸಿದ ಇತಿಹಾಸ 
ಪರಿಣತಿ ಪರೀಕ್ಷೆಯಯಾ ಸಾರ್ವಜನಿಕರ ಕುತೂಹಲ ಕೆರಳಿಸಿದೆ, ಹೋದವರ್ಷ 
ದಾವಣಗೆರೆ ಸಮ್ಮೇಳನದ ಕಾಲದಲ್ಲಿ ಪ್ರಕಟಿಸಿದ್ದ “ಐತಿಹಾಸಿಕ ಪರಂಪರೆ ಉಳಿಸಿ? 
ಕಾರ್ಯಕ್ರಮದ ಸಂಬಂಧವಾಗಿ ಆ ಬಗ್ಗೆ ಕೈಗೊಂಡ "ಇತಿಹಾಸ ಪರಂಪರೆ 
ಉಳಿಸಿ ದಿನಾಚರಣೆ” ಸುಮಾರು ೧೦೦ ಊರುಗಳಲ್ಲಿ ಆಚರಿಸಲ್ಪಟ್ಟು ಉದ್ದೇಶಿತ 
ನಿಟ್ಟಿನಲ್ಲಿ ಪ್ರಮಂಖ ಹೆಜ್ಜೆ ಇಟ್ಟಿದ್ದು ಹೆಮ್ಮೆಯ ವಿಷಯ. 

ಕರ್ನಾಟಕ ಇತಿಹಾಸ ಅಧ್ಯಯನ ಒಂದು ಚಳವಳಿಯಾಗಬೇಕು. ನಮ್ಮ 
ನಾಡಿನ ಇತಿಹಾಸ ಜ್ಞಾನ ಜನರಲ್ಲಿ ವ್ಯಾಪಕವಾಗಬೇಕು. ನಾಡಿನ ಬಗ್ಗೆ ಅಭಿವಕಾನ, 
ಅದರ ಸಂಪತ್ತೂ, ಸಮೃದ್ಧಿಗಳ ವರ್ಧನೆಗೆ ದುಡಿಯಂವ ಹುಮ್ಮಸ್ಸು ನಮ್ಮಲ್ಲಿ 
ಮೂಡಿಬರಬೇಕು. ನಮ್ಮಾ ಸಾವಕಾಜಿಕ ದೋಷಗಳ, ದೌರ್ಬಲ್ಯಗಳ ಹಿನ್ನೆಲೆ 
ಆರಿತು ಅವುಗಳ ನಿವಾರಣೆಗೆ ಪ್ರಯತ್ನ ವಾಗಬೇಕು. ಇತಿಹಾಸವು ನಮಗೆ ಕಲಿಸುವ 
ಪಾಠಗಳನ್ನು ಜನರಿಗೆ ನಾವು ಮನವರಿಕೆ ಮಾಡಿಕೊಡಬೇಕು. ನಮ್ಮ ಆರ್ಥಿಕ 
ಸಮಸ್ಯೆಗಳ ಹಿನ್ನೆಲೆಯೂ ನಮಗೆ ತಿಳಿಯುವಂತಾಗಬೇಕು. ಇದಕ್ಕೆ ಐತಿಹಾಸಿಕ ಜ್ಞಾನ 
ಅವಶ್ಯ, ಅನಿವಾರ್ಯ. ಈಜ್ಞಾ ನದ ಮಂಥನ, ಚಿಂತನಗಳಿಗಾಗಿ ಸಮ್ಮೇಳನಗಳು 
ನಡೆಯಂತ್ತವೆ. ಇಂಥ ಸಮ್ಮೇಳನಗಳಲ್ಲಿ ಒಂದರ. ಗದಗಿನಲ್ಲಿ ನಡೆದ ವಯೂರನೆಯ 
ಸಮ್ಮೇಳನದ. ನಡವಳಿಕೆ, ಎಂದರೆ ಅಲ್ಲಿ ಮಂಡಿಸಿದ್ದ ಪ್ರಬಂಧಗಳ ಗುಚ್ಛ ಈ ಸಂಚಿಕೆ. 
ಇಂಥ ಆಕರ್ಷಕವಾದ, ವರ್ಣರಂಜಿತ ಗುಚ್ಛವನ್ನು ಸಂತಸದಿಂದ ನಿಮ್ಮಕ್ಕೆಗಿಡುತ್ತಿದ್ದೇವೆ. 
ಎಂದಿನಂತೆ ಇದನ್ನು ಸಂಂದರವಾಗಿ ಮುದ್ರಿಸಿಕೊಟ್ಟ ಲಕ್ಷ್ಮಿ ಮಂದ್ರಣಾಲಯದ 
ಮಾಲಿಕರಾದ ಶ್ರೀ ಆಶೋಕ್‌ ಕುವಕಾರ್‌'ಹಾಗೂ ಮುದ್ರಣಾಲಯದ ಸಿಬ್ಬಂದಿಗೆ, 
ಕರಡು ತಿದ್ದಲು ತಮ್ಮ ಸಂಪೂರ್ಣ ಸಹಕಾರ ನೀಡಿದ ಶ್ರೀ ಕೆ. ಎಲ್‌. ರಾಜಶೇಖರ್‌ 
ಹಾಗೂ ಅವರಿಗೆ ನೆರವಾದ ಶ್ರೀ ಎಸ್‌.ಎ. ಜಗನ್ನಾಥ್‌ ವತ್ತು ಶ್ರೀಶಿ.ವ್ಹಿ. 
ಮನ್ವಾಚಾರ್‌ ಅವರಂಗಳಿಗೆ ನವ ಕೃತಜ್ಞ ತೆಗಳಳು. ಈ ಸಂಪುಟ ಸಂಪಾದನೆಗೆ 
ನಮಗೆ ಅವಕಾಶ ಒದಗಿಸಿದ ಅಕಾದೆವಿಂಯ ಪದಾಧಿಕಾರಿಗಳಿಗೆ ನಮ್ಮ ವಂದನೆಗಳು. 


೧೨.೬೯೧ ಸೂರ್ಯನಾಥ ಕಾಮತ್‌ 
ಬೆಂಗಳೂರಂ ೨೪6. ಲಕ್ಷ್ಮಣ್‌ ತೆಲಗಾವಿ 


ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ) 
ಬೆಂಗಳೂರು 


ಕಾರ್ಯಕಾರಿ ಸಮಿತಿ 
(ದಿನಾಂಕ ೧೨ ಜುಲೆ ೈ ೧೯೯೦ರಲ್ಲಿ ಇದ್ದ ಂತೆ) 
[Sc ಎ 


ಡಾ ಜಿ. ಎಸ್‌. ದೀಕ್ಷಿತ್‌ , ಬೆಂಗಳೂರು 
ಅಧ್ಯಕ್ಷರು 
ಡಾಟ ಸದ್ಮೋಜಾತ ಶಿವಾಚಾರ್ಯ ಸ್ವಾವಿಂಗಳಂ, ದಾವಣಗೆರೆ 
ಡಾ| ಎ. ವಿ. ನರಸಿಂಹಮೂರ್ತಿ, ಮೈಸೂರಂ 
ಉಪಾಧ್ಯಕ್ಷೆರುಗಳು 
ಡಾ| ಎಚ್‌. ಎಸ್‌. ಗೋಪಾಲರಾವ್‌, ಬೆಂಗಳೂರು 
ಪ್ರಧಾನ ಕಾರ್ಯದರ್ಶಿ 
ಡಾ| ಅ. ಸುಂದರ, ಧಾರವಾಡ 
ಕೆ. ಎನ್‌. ಹಿರಣ್ಣಯ , ಬೆಂಗಳೂರು 
ಕಾರ್ಯದರ್ಶಿಗಳು 
ಎಂ. ಬಿ. ಪಾಟೀಲ, ಬೆಂಗಳೂರು 
ಕೋಶಾಧ್ಯಕ್ಷರು 


ಡಾ॥ ಸೂರ್ಯನಾಥ ಕಾವಂತ್‌, ಬೆಂಗಳೂರು 
ಕೆ. ಅಭಿಶಂಕರ್‌, ಬೆಂಗಳೂರರ 
ಎಂ. ಜಿ. ನಾಗರಾಜ್‌, ಬೆಂಗಳೂರು 
ಲಕ್ಷ್ಮಣ್‌ ತೆಲಗಾವಿ, ಬೆಂಗಳೊರಂ 
ಸಿ. ಎಸ್‌. ಶ್ಯಾಮಲಾಂಬಿಕಾ, ಬೆಂಗಳೂರು 
ಡಾ|| ಎಂ. ವಿ. ಕೃಷ್ಣಪ್ಪ, ಮೈಸೂರು 
ಡಾ| ಆರ್‌. ಎಂ. ಷಡಕ್ಷರಯ್ಯ, ಧಾರವಾಡ 
ಸಿ.ವ್ಹಿ. ಮಠದ, ಧಾರವಾಡ 
ಡಾ॥ ರಾಜಾರಾಮ ಹೆಗ್ಗ ಡೆ, ಶಿವಮೊಗ್ಗ 
ಬಿ. ರಾಜಶೇಖರಪ್ಪ, ಚಿತ್ರದಂರ್ಗ 
ಪ್ರೊ॥ ಜಿ. ಎಂ. ಶ್ರೀನಿವಾಸಯ್ಯ, ತುಮಕೂರಂ 
ಪ್ರೊ॥ ವಸಂತ ಕುಷ್ಠಗಿ, ಗುಲಬರ್ಗಾ 
ಪರ್ವೀನ್‌ ರುಕ್ಸಾನಾ, ಗುಲಬರ್ಗಾ 
ಡಾ| ಬಿ. ವಸಂತಶೆಟ್ಟಿ, ಬ್ರಹ್ಮಾವರ 
ವಿಜಯಕಂವಕಾರ್‌, ಕೂಡ್ಲಿಗಿ 
ಡಾ| ಶ್ರೀನಿವಾಸ ಹಾವನೂರ, ಮಂಂಬಯರ 
ಸದಸ್ಮರುಗಳು 


ie 


೧೦, 


೧೨; 


` ಪರಿವಿಡಿ 


ಇತಿಹಾಸ ಅಧ್ಯಯನ : ಅಂದಂ-ಇಂದು (ಆಶೀರ್ವಚನ) /೧ 
ಶ್ರೀ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು 

ಕರ್ನಾಟಕದಲ್ಲಿ ಇತಿಹಾಸ ಶಿಕ್ಷಣ ಮತ್ತು ಸಂಶೋಧನೆ(ಅಧ್ಯಕ್ಷ ಭಾಷಣ)/೫ 
ಡಾ| ಶ್ರೀನಿವಾಸ ರಿತ್ತಿ 

ಸನ್ನತಿಯ ಎರಡಂ ಗಮನಾರ್ಹ ಶಿಲ್ಪಗಳು/೧೩ 
—ಡಾ॥ ಅ. ಸುಂದರ 

ಹುನಗಂಂದ ತಾಲ್ಲೂಕಿನಲ್ಲಿ ಇತ್ತೀಚಿನ ಪುರಾತತ್ವ ಶೋಧನೆಗಳು/೧೬ 
ಡಾ| ಶ್ರೀನಿವಾಸ ವೆಂ. ಪಾಡಿಗಾರ 

ಕೊಂಗುಣಿವರ್ಮ್ಮ ವಕಾಧವನ ಗಣಿಗನೂರಂ ತಾಮ್ರಪಟಗಳು/೧೯ 
— ಎಚ್‌. ಎಸ್‌. ಗೋಪಾಲರಾವ್‌ 


. ಶ್ರವಣಬೆಳ್ಗೊಳದ ತ್ಯಾಗದ ಬ್ರಹ್ಮದೇವರ ಕಂಬ/೨೪ 


—ಡಾ॥ ಬಿ, ವ್ಹಿ. ಶಿರೂರ 


ತಂಬೂರ ಶಾಸನ/೨೬ 
—ಡಾ॥ ಎಸ್‌. ಎಲ್‌. ಶಾಂತಕುಮಾರಿ 


. ಕೊಡೆತೂರಂ ವಂಜಿಲಾರ ಬಾಳಿಕೆ ಶಿಲಾಶಾಸನ/೨೮ 


—ಡಾಗ ಕೆ. ಜಿ. ವಸಂತಮಾಧವ 


ಗುಮ್ಮಳಾಪುರದ ಗೌರಮ್ಮನಗಂಡಿಯ ಶಿಲಾಶಾಸನ/೩೧ 
—ದೇವರಕೊಂಡಾರೆಡ್ಡಿ 


ಬಾಗಳಿ ಕಂಚಿನಪತ್ರ/೩೪ 
ಕುಂ. ಬಾ. ಸದಾಶಿವಪ್ಪ 
ಡಾ| ರು. ಮ. ಷಡಕ್ಷರಯ್ಯ 


ಗದಗ ತಾಲೂಕಂ ಶಾಸನಗಳ ಲಿಪಿಕಾರರು ಹಾಗೂ ರೂವಾರಿಗಳು/೩೭ 
ಪ್ರೊ ಎಲ್‌. ವ್ಹಿ. ಪಾಟೀಲ 
ಕೊಟ್ಟೂರಿನ ಪ್ರಾಚ್ಯ ಅವಶೇಷಗಳಂ : ಒಂದು ಸಮೀಕ್ಷೆ/೪೧ 


— ಎಸ್‌. ಎಂ. ನಾಗಭೂಷಣ 


ಬಂಕಾಪುರದ ಇಂದ್ರೇಶ್ವರ ದೇವಸ್ಥಾನ/೪೫ 
ಡಾ| ಚೆನ್ನಕ್ಕ ಎಲಿಗಾರ 


ಅಥಣಿ ತಾಲ್ಲೂಕಿನ ಕಲ್ಮಾಣ ಚಾಳುಕ್ಕರ ದೇವಾಲಯಗಳು : ಒಂದು ಅಧ್ಯಯನ/೫೧ 
— ಎಸ್‌. ಎ. ಜಗನ್ನಾಥ 


೧೩, 
೧೪. 


೧೫, 


೨೦. 
೨೧. 
೨೨. 
೨೩, 


೨೪, 


೨೬, 


೨೭, 


೨೮. 


೨೯. 


ಗೋಣಿ ತುಮುಕೂರು ಮತ್ತು ಕಲ್ಲೇಶ್ವರ ದೇವಾಲಯಂ/೫೮ 
—ಕೊ. ಸ. ಅಪರ್ಣ 

ತೋಂಟದ ಸಿದ್ಧಲಿಂಗಯತಿಯ ಶಿಲ್ಪಶೋಧನೆ/೬೩ 
—ಡಾ॥ ರು. ಮ. ಷಡಕ್ಷರಯ್ಯ 

ಅಹಲ್ಮಾ-ಇಂದ್ರ ಕಥೆಯನ್ನು ನಿರೂಪಿಸುವ ಪಟ್ಟದಕಲ್ಲಿನ ಕುತೂಹಲಕಾರಿ ಶಿಲ್ಪ/೬೮ 
ಕೆ. ಉಮಾದೇವಿ 

ಖಾನಾಪುರದಲ್ಲಿಯ ಒಂದಂ ಅಪರೂಪದ ಪದ್ಮಾವತಿ ಜೈನ ಯಕ್ಷಿ ಶಿಲ್ಪ /೭೦ 
ಎಚ್‌, ಎಸ್‌. ಕಾಂಬಳೆ 


ಮುಂಡ್ಕಿಯ ಒಂದು ಅಪೂರ್ವ ಸೂರ್ಯನ ವಿಗ್ರಹ/೭೧ 


ಆರ್‌. ಆರ್‌. ಜೋಶಿ 


ಕರ್ನಾಟಕದ ಸರಸ್ವತಿ ಶಿಲ್ಪಗಳಂ/೭೪ 


ಕ್ರೈ, ವಸಂತಲಕ್ಷ್ಮಿ 
ಪಾಟೇಶ್ವರ ದೇವಾಲಯ ಸವಂಣಹದ ಬಿಂಬಗಳ ಕೆಲವು ಗಮನಾರ್ಹ ಶಿಲ್ಪಲಕ್ಷಣಗಳಂ/೮೨ 
— ಉಷಾ ಭೆಂಡೆ 


ಬಾದಾಮಿ ಚಾಲುಕ್ಕರ ಕಾಲದ ಪ್ರಾಂತ್ಕಾಡಳಿತ/೮೪ 
_ಇಷಿಕವ ಕಾನ್‌ 
ಹೊಯ್ಸಳರ ಕಾಲದ ರಾಜಕೀಯ ವ್ಯವಸ್ಥೆ : ಕೆಲವು ಟಿಪ್ಪಣಿಗಳು/೯೦ 
ಎಂ. ಎನ್‌. ಪ್ರಭಾಕರ್‌ 
ಬೆಂಗಳೂರು ಜಿಲ್ಲೆಯ ವಿಜಯನಗರ ಕಾಲದ ಆಡಳಿತ ವಿಭಾಗಗಳು/೯೮ 
—ಪಿ. ವಿ. ಕೃಷ್ಣಮೂರ್ತಿ 
ಣ 
ಅಗ್ರಹಾರ- ಭತ್ತಗ್ರಾಮ : ಒಂದರಿ ಟಿಪ್ಪಣಿ/೧೦೬ 
— ಎಸ್‌, ಕೆ. ಕೊಪ್ಪಾ 
ಕೊಡಗು ಶ್ರೀರಂಗಪಟ್ಟಣ : ಒಂದು ಶೋಧನೆ/೧೦೮ 
ಎಂ, ಜಿ, ನಾಗರಾಜ್‌ 
ಚಿತ್ರದುರ್ಗ ಬೆಟ್ಟದ ಪೆರುವಕಾಳೆಪುರ : ಮರಂಶೋಧನೆ/೧೧೬ 
ಲಕ್ಷ್ಮಣ್‌ ತೆಲಗಾವಿ 


“ಕಲಿಸೆನಾಡು ; ಒಂದು ಟಿಪ್ಪಣಿ/೧೩೩ 


ಕೆ, ಜಗನ್ನಾಥಶಾಸ್ತ್ರಿ 
ಹೆಬ್ಬೂರಂ/೧೩೬ 
__ತುಂಕೂರು ಸುನಂದಾ 
ಕಂಪಿಲಿ/ಕುಮ್ಮಟ : ಚಿಕ್ಕ ರಾಜ್ಯದ ದೊಡ್ಡ ವಕಾರ್ಮಿಕ ಪಾತ್ರ/೧೩೮ 


HE ಕೆ. ಅಭಿಶಂಕರ್‌ | 


ಕವಲೇದಂರ್ಗ : ಒಂದಂ ಪರಿಚಯ/೧೪೨ 
ಬಿ. ಎಸ್‌. ಸುಭದ್ರಾ 


vi 


೩೦, 


೩೧, 


೩೨. 


೩೩, 


೩೪. 
೩೫, 
೩೬. 
೩೭, 
೩೮. 
೩೯, 
೪೦. 
೪೧. 


೪೨, 


"ಅಡಿ, 


೦ 


ಶೃಂಗೇರಿ ಮಠ ಮತ್ತು ಕೆಳದಿ ಇಮ್ಮಡಿ ಬಸವಪ್ಪನುಯಕರ ಸಂಬಂಧ/೧೪೭ 
ಡಾ|| ಎ. ಕೆ ಶಾಸ್ತ್ರಿ 

ಶಿವತತ್ವ ರತ್ನಾಕರದಲ್ಲಿ ಚೆನ್ನಮ್ಮಳ ವರ್ಣನೆ/೧೫೨ 
ಡಾ| ರಾಧಾ ಕೃಷ್ಣಮೂರ್ತಿ 

ವಂಂಡರಗಿ ಭೀವರಾಖಂ/೧೫೭ 
ಸಿ, ವ್ಹಿ, ಮಠದ. 

ಪಂಚವರ್ಣದ ಇತಿಹಾಸ : ಕೆಲವು ಟಿಪ್ಪಣಿಗಳಂ/೧೬೦ 
ಕ, ವೆಂ ರಾಜಗೋಪಾಲ್‌ 

ಸಂಸ್ಕೃತದಲ್ಲಿ ಕರ್ನಾಟಕೇತಿಹಾಸ ಕುರಿತ ಮಹಾಕಾವ್ಯಗಳ ಸವಿೂಕ್ಷೆ/೧೬೪ 
—ಡಾ॥ ಪರಡ್ಡಿ ಮಲ್ಲಿಕಾರ್ಜುನ 

ರಾಷ್ಟ್ರಕೂಟರ ಕಾಲದ ಸಾಂಸ್ಕೃತಿಕ ಅಧ್ಯಯನಕ್ಕೆ ಶ್ರಿವಿಕ್ರಮಭಟ್ಟನ "ನಳಚಂಪೂ' /೧೬೭ 
ಬೆಂ. ಶಾ, ಶ್ಯಾಮಲಾ ರತ್ನಕುಮಾರಿ 

ದಂಡಿನ ದಾರಿ/೧೭೨ 

- ಡೌ! ಎಂ, ಎಂ, ಕಲಬುರ್ಗಿ 


ಇತಿಹಾಸದ ಅಧ್ಯಯನಕ್ಕೆ ಶಾಸನ-ಕಾವ್ಯ-ಸೃಳಪ್ರರಾಣಗಳ ಸಮನ್ವಯಂ/೧೭೪ 
ಸಿ, ನಾಗಭೂಷಣ 
ಕನ್ನಡ ಸಾಹಿತ್ಯ ಚರಿತ್ರೆ ಹಿನ್ನೆಲೆಯಲ್ಲಿ ಇತಿಹಾಸ ಮತ್ತು ಮತಧರ್ಮಗಳ `ನೆಲೆಗಳು /೧೭೭ 
—ಬಿ ಆರ್‌, ನರಸಿಂಹಮೂರ್ತಿ 
ಪ್ರವಾಸಿ ಸಾಹಿತ್ಯದ ಅಧ್ಯಯನದಲ್ಲಿ ಮುಂದಿನ ಹೆಜ್ಜೆಗಳಂ/೧೮೦ 
ಡಾ| ಜಿ, ಎಸ್‌, ದೀಕ್ಷಿತ್‌ 
ಶಿವಮೊಗ್ಗ ಜಿಲ್ಲೆಯಲ್ಲಿ ರೆ ತರ ಸಂಘಟನೆ ಮತ್ತು ಚಳವಳಿಗಳಂ (೧೯೩೦-೧೯೮೦) /೧೮೪ 
ಒಡಿ. ಕೆ. ಕುಲಕರ್ಣಿ 
ಬೆಂಗಳೂರಿನ ನವೀಕರಣಕ್ಕೆ ಕಾರಣವಾದ ಪ್ಲೇಗ್‌ ಪಿಡುಗಂ/೧೮೯ 
—ಡಾ॥ ಸೂರ್ಯನಾಥ ಕಾಮತ್‌ 
ಧಾರವಾಡ ಜಿಲ್ಲೆಯಲ್ಲಿ ಆಧುನಿಕ ಬ್ಯಾಂಕಿಂಗ್‌ ಉದ್ಯಮದ ಮೊದಲನೆಯ ಹಂತ 
(೧೮೬೩ ೧೯೪೯)/೧೯೩ 
ಎಂ, ಬಿ. ಪಾಟೀಲ 
ಪ್ರಥಮ ಮೈಸೂರು (ದಸರಾ) ವಸ್ತುಪ್ರದರ್ಶನ (೧೮೮೮)/೧೯೯ 
ವೇಮಗಲ್‌ ಸೋಮಶೇಖರ 


ಲೇಖನಗಳ ಇಂಗ್ಲಿಷ್‌ ಸಾರಾಂಶ/೨೦೩. 
ಅಕಾದೆವಿಂಯ ವಾರ್ಷಿಕ ವರದಿ : ೧೯೮೯-೯೦ 
ಲೇಖಕರ ವಿಳಾಸಗಳು 


೪11 


ಕರ್ನಾಟಕ ಇತಿಹಾಸ ಅಕಾದೆಮಿ 


ಇತಿಹಾಸ ಪ್ರೇಮಿಗಳಿಗೆ ಕರೆ 


pe 


“ಏತಿಪಾನಿಕ ಸರಂಪರೆ ಉಳಿಸಿ” 


ಕರ್ನಾಟಕದಲ್ಲಿ "ಐತಿಹಾಸಿಕ ಪರಂಪರೆ ಉಳಿಸಿ” ಎಂಬ ಜನಜಾಗೃತಿ ಚಳವಳಿ 
ನಡೆಸಲು ಕರ್ನಾಟಕ ಇತಿಹಾಸ ಅಕಾದೆವಿಂ ಯತ್ನಿಸುತ್ತಿದೆ. ಪ್ರಾಚೀನ ಕೋಟೆಗಳಂ, 
ಕಟ್ಟಡಗಳು, ದೇವಾಲಯಗಳು, ಮಂಸೀದಿಗಳಂ, bird ೯)ಗಳು, ಶಾಸನಗಳು, 
ವೀರಗಲ್ಲು ಮಂಂತಾದ ಸ್ಮಾರಕಶಿಲೆಗಳು, ತಾಮ್ರಪಟಗಳು, ತಾಳೆಗರಿಯ ಹೊತ್ತಿಗೆ. 
ಗಳು, ಐತಿಹಾಸಿಕ ದಾಖಲೆಗಳಾಗಬಲ್ಲ ಕಾಗದಪತ್ರಗಳು, ನಾಣ್ಯಗಳೆಂ, ಕಲಾಕೃತಿಗಳಂ 
(ಶಿಲ್ಪ ಕರ_ಕುಶಲ ಕಲೆಯ ವಸ್ತುಗಳು, ವರ್ಣಚಿತ ಶ್ರಗಳಂ), ಆಯಂಧಗಳು. 
ತಾತ ಪ್ರಾಚೀನ ವಸರ್ತಿಗಳ ರಕ್ಷಣೆಗಾಗಿ ಪ್ರಚಾರ ವಕಾಡುವುದಂ ಈ ಚಳವಳಿಯ 
ಉದ್ದೇಶ, 


ಚಟುವಟಿಕೆಯ ಸ [ರೂಪ 


೦ ಪ್ರಾಚೀನ ವಸ್ತು ಮತ್ತು ಕಲಾಕೃತಿಗಳ (ಲ್ಯಂಟಿಕ್ಟಿಟೀಸ್‌) ನೋಂದಾವಣೆಗೆ 
ಪ್ರೇರಣೆ ನೀಡಂವುದಂ, 


೦ ಪ್ರಾಚೀನ ಶಾಸನ, ಪ್ರತಿಮೆ, ಸ್ಮಾರಕಶಿಲೆಗಳ ರಕ್ಷಣೆಯ ಅವಶ್ಯಕತೆಯ ಬಗೆಗೆ 
ಅವುಗಳ ಪರಿಸರದ ಜನರಿಗೆ ತಿಳುವಳಿಕೆ ನೀಡುವುದ್ದು 


೦ ಪ್ರಾಚೀನ ಕಟ್ಟಡಗಳ ನಾಶ, ದುರುಪಯೋಗ, ಅವುಗಳ ಪರಿಸರದ ಮೇಲೆ 
ಒತ್ತುವರಿ ನಡೆಸ ಸುವುದರ ವಿರು ದ್ಧ ಧ್ವನಿಯೆಂತ್ತುವುದು (ಪ್ರಚಾರ, ಸರಕಾರಕ್ಕೆ 
ಬರೆಯುಂವುದು, ಪತ್ರಿಕೆಗಳಿಗೆ ೩ 'ರೆಯಾವುದಂ). 


೦ ಹಓಿಲೆಗರಿಗಳ ಅಸ್ತಿತ್ವದ ಬಗೆಗೆ ಅಧಿಕೃತ ಸಂಗ್ರಾಹಕರಿಗೆ (ಸ (ಸಾಹಿತ್ಯ ಪರಿಷತ್ತು, 
ವಿಶ್ವವಿದ್ಯಾಲಯಗಳ ಸಂಬಂಧಿಸಿದ ಶಾಖೆಗಳು) ವರಾಹಿತಿ ನೀಡಂವುದಂ. 
ತಿತರ ಈ ಹತ್ತದ ಕಾಗದ ಪತ್ರಗಳ ಬಗೆಗೆ ರಾಜ್ಯ ಪತ್ರಾ ಗಾರಕ್ಕೆ ವಣಾಹಿತಿ. 
ನೀಡುವುದು. 


ಅಧ್ಯಾಪಕರು, ವಿದ್ಯಾರ್ಥಿಗಳು, ಬಂದ್ಧಿಜೀವಿಗಳಂ ಈ ಚಟಂವಟಿಕೆಯಲ್ಲಿ 
ವಿಶೇಷವಾಗಿ ಪಾಲಂಗೊಳ ಲಂ ಅಕಾದೆಮಿ ಕರೆ ನೀಡಂತ್ತದೆ. 


viii 


